ಕರ್ನಾಟಕ ವಿಧಾನ ಪರಿಷತ್ತು 


| 7 1 ಜುಕ್ಕಿ ಗುರುತಿಲ್ಲದ ಪಶ್ನೆ ಸಂಖ್ಯೆ 


2) ಮಾನ್ಯ ಸದಸ್ಯರೆ ಹಸರು 5 ಅರುಣ ಶಹಾಪುರ ಕರ ಕ್ಷೇತ) 

3) | ಉತ್ತರಿಸಬೇಕಾದ ದಿನಾಂಕ - 209/7202 

7 | ಸತ್ತರಿಸುವವರು ಮಾನ್ಯ `ಇಉನ್ನತಶಕ್ಷಣ.ಪಟ-ಬಿಟಿ ವಿಜ್ಞಾನ ಮತ್ತು 
ತಂತ್ರಜ್ಞಾನ.  ವಿದ್ಧುನ್ನಾನ ಮತ್ತು ಕೌಶಲ್ಯಾಭಿವೃದ್ಧಿ 


ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸೆಚಿವರು. 


kok klk 


ಉತ್ತರ 


| ಎಂಬುದರ ಕುರಿತು 


ವರ್ಷದವರೆಗಿನ ಎಷ್ಟು ಐ.ಟಿ.ಐ. 
ಕಾಲೇಜುಗಳನ್ನು ಅನುದಾನಕ್ಕೆ 
; ಒಳಪಡಿಸಲಾಗಿದೆ; ಇನ್ನು ಎಷ್ಟು ಐ.ಟಿ.ಐ. 
ಕಾಲೇಜುಗಳನ್ನು ಅನುದಾನಕ್ಕೆ 


ಒಳಪಡಿಸಲು ಬಾಕಿ ಇದೆ; ಯಾವ ಯಾವ 
ಕಾರಣಕ್ಕಾಗಿ ಅನುದಾನಕ್ಕೆ ಒಳಪಡಿಸಲಾಗಿಲ್ಲ 
ವವರ ನೀಡುವುದು; 


ನೇ ಇಸವಿಯವರೆಗೆ ಅರ್ಹರಿರುವ ಒಟ್ಟು 196 ಖಾಸಗಿ 
ಕೈಗಾರಿಕಾ ತರಬೇತಿ 
ಅನುದಾನಕ್ಕೆ ಒಳಪಡಿಸಲಾಗಿದೆ: 


ಎನ್‌.ಸಿ.ವಿ.ಟಿ. ಯಿಂದ ಸಂಯೋಜನೆ ಹೊಂದಿ ಫೆಬ್ರವರಿ- 
2014 ರವರೆಗೆ 7 ವರ್ಷ ಪೂರೈಸಿರುವ 361+52=413 
' ಖಾಸಗಿ ಕೈಗಾರಿಕಾ ತರಬೇತಿ, ಸಂಸ್ಕೆಗಳ ಮಾಹಿತಿಯನ್ನು 
ಅನುದಾನಕ್ಕೆ ಒಳಪಡಿಸಲು ಕೋರಿ ಸರ್ಕಾರಕ್ಕೆ ದಿನಾಂಕ: 


31-01-2015 ಮತ್ತು 04-02-2016 ರಂದು 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. 
ಸರ್ಕಾರಿ" ಆದೇಶ ಸಂಖ್ಯೆ; ಕಾಣ 118 ಇಟಿಐ 2010 


`ಬೆಂಗಳೂರು. ದಿನಾಂಕ: 30/08/2010 ರ ಅನ್ವಯ ರಾಜ್ಯದ 
ಖಾಸಗಿ ಕೈಗಾರಿಕಾ ತರಬೇತಿ ಕೇಂದ್ರಗಳಿಗೆ ವಿದ್ಯಾರ್ಥಿ 
'ಕೇಂದ್ರೀಕೃತ ಅನುದಾನ ಪದ್ಧತಿಯು ದಿನಾಂಕ; 01/04/2010 
ರಿಂಧ ಜಾರಿಗೆ ತರಲು ಮಂಜೂರಾತಿ ನೀಡಲಾಗಿರುತ್ತದೆ. ಈ 
ಯೋಜನೆಗೆ ಯಾವುದೇ ಸಂಸ್ಥೆಗಳು ಪ್ರಸ್ತಾವನೆ 
ಸಲ್ಲಿಸಿರುವುದಿಲ್ಲ. 


ಈ ಹಿಂದೆ ಸರ್ಕಾರದ ಆದೇಶ ಸಂಖ್ಯೆ: ಕಾಣ 284 ಇಟಐ 
2005 ಬೆಂಗಳೂರು, ದಿನಾಂಕ: 21-08-2010 ರನ್ನಯ 
“ಇನ್ನು ಮುಂದೆ ಯಾವುದೇ ಕೈಗಾರಿಕಾ ತರಬೇತಿ 


| ಕೇಂದ್ರವನ್ನು 1997ರ ಅನುದಾನ ಸಂಹಿತೆಗೆ 
| ಒಳಪಡಿಸತಕ್ಕದ್ದಲ್ಲವೆಂದು” ಆದೇಶ ಹೊರಡಿಸಿರುವ 
ಹಿನ್ನೆಲೆಯಲ್ಲಿ ಯಾವುದೇ ಖಾಸಗಿ ಕೈತ.ಸಂಸ್ಥೆಗಳನ್ನು 


ವೇತನಾನುದಾನಕ್ಕೆ ಒಳಪಡಿಸಲು ಅವಕಾಶಗಳಿರುವುದಿಲ್ಲ. 


ಸಂಸ್ಥೆಗಳಲ್ಲಿನ ವೃತ್ತಿ/ಘಟಕಗಳನ್ನು 


E ಪ್ಪ 

ಸಂ | ಸ 
ಅ) ವ್ಯವ ಅನುದಾನ ಕಹತ ಇಟವರ್ನಾರ  ಆಡೇಶ'ಸಂಖ್ಯೆ'ಕಾಇ 4 ಇಟಿಐ ೨. 
ಕಾಲೇಜುಗಳನ್ನು ಅನುದಾನಕ್ಕೆ ಬೆಂಗಳೂರು, ದಿ:15-11-1997' ರಲ್ಲಿ ರಾಷ್ಟ್ರೀಯ ವೃತ್ತಿ 
j ಒಳಪಡಿಸಲು « - ಇರುವ | ತರಬೇತಿ ಪರಿಷತ್ತಿನಿಂದ (ಎನ್‌.ಸಿ.ವಿ.ಟಿ) 7 ವರ್ಷ .ಅಥವಾ 
| | ನಿಯಮಾವಳಿಗಳೇನು ಅದಕ್ಕೂ ಮೀರಿದಂತೆ ಸಂಯೋಜನೆ ಪಡೆದಿರುವ ಖಾಸಗಿ 
pe ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಭೋದಕ ಮತ್ತು 
| | ® ಜಭೋದಕೇತರ ಸಿಬ್ಬಂದಿಯವರಿಗೆ ಸಹಾಯಾನುದಾನ | 
i | ನೀಡಲಾಗುವುದೆಂಬ ನಿಯಮವಿರುತ್ತದೆ. 

೮) 'ಈ ನಿಯಮಾವಳಿಗಳನ್ವಯ ಯಾವ ಅಹದಾನ ಸಂಹಿತ ನಿಯಮಾನುಸಾರ 200 


--2 


-2- 


pe) 


ಅನುದಾನಕ್ಕೆ ಒಳಪಡಿಸುವ ಪ್ರಕ್ರಿಯೆ 
ಚಾಲನೆಯಲ್ಲಿದೆಯೇ? (ಇದ್ದಲ್ಲಿ 
ಪ್ರಸ್ತಾವನೆಯ ಸಂಪೂರ್ಣ ವಿವರವನ್ನು 
ಕಾಲೇಜುಗಳ ವಿವರಗಳೊಂದಿಗೆ 
ತಾಲ್ಲೂಕುವಾರು ಒದಗಿಸುವುದು) 


FT ರನ್‌ಗಳನ್ನು ಹಾಕ್ಸಹಾತ್ಲಹವುಕ್ದ 


4 
ಸಂಖ್ಯೆ: ಔಉಜೀಇ 54 ಕೈತಪ್ರ 2021 | 


(ಡಾ.ಸಿ.ಎನ್‌.ಅಶ್ವಥ ನಾರಾಯಣಿ) . 
ಉನ್ನತ ಶಿಕ್ಷಣ, ಐಟಿ-ಬಿಟಿ ವಿಜ್ಞಾನ ಮತ್ತು 
ತಂತ್ರಜ್ಞಾನ, ವಿದ್ಯುನ್ಮಾನ ಮತ್ತು 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ 
ಜೀವನೋಪಾಯ ಸಚಿವರು. 


